A 
ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 16-03-2021 ಪುಶ್ನೆ ಸ೦ಖ್ಯೆ: 1158 (1205) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಘೋಟ್ಲೆಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯಸಂಸ್ಥೆಗಳಕ್ಲೇತು 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 
ಉತ್ತರಿಸುವ ಸಚಿವರು: ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರು 
ವಿಷಯ: ಎಂಸ್ಯಾಂಡ್‌ ಘಟಕಗಳ ಬಗ್ಗೆ 
(ಅ) ಕಾರವಾರ ಜಿಲ್ಲೆಯ ವಿವಿಧ ತಾಲ್ಲೂಕುಗಳಲ್ಲಿ ಇರುವ ಎಂ ಸ್ಯಾಂಡ್‌ ಘಟಕಗಳು 
ಎಷ್ಟು ; ಈ ಘಟಕಗಳಿಂದ ಸಾರ್ವಜನಿಕರಿಗೆ /ಸರ್ಕಾರಿ ಘಟಕಗಳಿಗೆ ವರ್ಷದಲ್ಲಿ 


ಎಷ್ಟು ಟಿನ್‌ ಎಂ ಸ್ಯಾಂಡ್‌ ವಿತರಿಸಲಾಗುತ್ತಿದೆ ; (ತಾಲ್ಲೂಕುವಾರು, ಜಿಲ್ಲಾವಾರು 
ಮಾಹಿತಿ ನೀಡುವುದು) 


(ಆ) ಈ ಘಟಿಕಗಳಲ್ಲಿ ಉತ್ಪಾದನೆಯಾಗುವ ಒಂದು ಟಿನ್‌ ಎಂ ಸ್ಯಾಂ೦ಡ್‌ಗೆ ಸರ್ಕಾರ 
ನಿಗದಿಪಡಿಸಿರುವ ದರವೇನು ; 


(ಇ) ಕಳೆದ 3 ವರ್ಷಗಳಲ್ಲಿ ಕಾರವಾರ ಜಿಲ್ಲೆಯಲ್ಲಿ ಎಷ್ಟು ಪ್ರಮಾಣದ ಎಂ ಸ್ಯಾಂಡ್‌ 
ಮಾರಾಟಿ ಮಾಡಲಾಗಿದೆ ; ಹಾಗೂ ಯಾರಿಗೆ ಮಾರಾಟಿ ಮಾಡಲಾಗಿದೆ ; ಅದರಿಂದ 
ಬಂದ ಮೊತ್ತವೆಷ್ಟು ? (ಸವಿಸ್ತಾರ ತಾಲ್ಲೂಕುವಾರು ವರದಿ ನೀಡುವುದು) 


